ಕರ್ನಾಟಿಕ.ನಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ 425(527) | 
ಸದಸ್ಯರ ಹೆಸರು ಶ್ರೀ ಮರಿತಿಬ್ಬೇಗೌಡ (ಶಿಕ್ಷಕರ ಕ್ಲೇತು 
ಉತ್ತರಿಸುವ ದಿನಾಂಕ ’ 09/03/2020. 
ಉತ್ತರಿಸುವ ಸಚಿವರು ಪ್ರಾಥಮಿಕ ಮತ್ತು ಪ್ರೌಢ ಶಿಕಣ ಹಾಗೂ 
ಸಕಾಲ ಸಚಿವರು. 
ಕ್ರ.ಸಂ. ಪ್ರಶ್ನೆ . ಉತ್ತರ. 
ತುಮಕೂರು ಜಿಲ್ಲೆ | ಆಯುಕ್ತರು, ಸಾರ್ವಜನಿಕ ಶಿಕ್ಷಣ ಇಲಾಖೆ ಬೆ೦ಗಳೂರು | 
ಜಿಕ್ನನಾಯಕನ ಹಳ್ಳಿ | ಇಲ್ಲಿ ಪ್ರಸ್ತಾವನೆ ಸ್ವೀಕೃತವಾಗಿರುತ್ತದೆ. 
ತಾಲ್ಲೂಕು ದೇಶೀಯ 
ಪ್ರೌಢಶಾಲೆ ಈ' ಸಂಸ್ಥೆಯ 
ಮುಖ್ಯೋಪಾಧ್ಯಾಯರ . | 
ಹುಬ್ಮೆಗೆ ಅನುಮೋದನೆ ಕೋರಿ 
ಸರ್ಕಾರಕ್ಕೆ ಪ್ರಸಾವನೆ 
ಸಲ್ಲಿಸಲಾಗಿದೆಯೇ; 
ಪ್ರಸ್ತಾವನೆ ಸಲ್ಲಿಸಿದ್ದಲ್ಲಿ, | ಈ ಕೆಳಕಂಡ ಕಾರಣಗಳಿಂದಾಗಿ 
| ಅನುಮೋದನೆ . ; ಅನುಮೋದನೆಯಾಗಿರುವುದಿಲ್ಲ. . 
! ನೀಡಲಾಗಿದೆಯೇ: : ನೀಡದೇ 
| ಇದ್ದಲ್ಲಿ ಯಾವ ಕಾರಣಕ್ಕೆ > ಶ್ರೀ ಮಲ್ಲಿಕಾರ್ಜುನಯ್ಯ, ಸಹ ಶಿಕ್ಷಕರು ಇವರಿಗೆ 
| ; | ಪ್ರಸ್ತಾವನೆಯನ್ನು ವಿಲೆ(ಬಾಕಿ) ಮುಖ್ಯ ಶಿಕ್ಷಕರ ಹುದೆಗೆ ಬಡಿ ನೀಡಿ 
ಇಡಲಾಗಿದೆ; ಅನುಮೋದನೆಗೆ ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ. 

) >» ಸದರಿ ಆಡಳಿತ ಮಂಡಳಿ ವತಿಯಿಂದ ಎರಡು 
| ಅನುದಾನಿತ ಶಾಲೆಗಳು 
| ನಡೆಯುತ್ತಿರುವುದರಿಂದ ಬಡ್ತಿ ಮೀಸಲಾತಿ 
|  ವಿಯಮಗಳು ಅನ್ನ್ವಯವಾಗುತ್ತದೆ. 

> ಶ್ರೀ ರಂಗಸ್ವಾಮಿ, ಸಹ ಶಿಕ್ಷಕರು ಇವರು 
ಆ) ಪರಿಶಿಷ್ಠ ಜಾತಿ ಬ್ಯಾಕ್‌ಲಾಗ್‌ ಹುದೆ ಎಂದು 


ಪರಿಗಣಿಸಿ ಬಡ್ತಿ ನೀಡುವಂತೆ ಕರ್ನಾಟಿಕ ರಾಜ್ಯ 


"ಅನುಸೂಚಿತ ಜಾತಿಗಳು ಮತ್ತು ಅನುಸೂಚಿತ 


ಪಂಗಡಗಳ ಆಯೋಗದಲ್ಲಿ ಪ್ರಕರಣ ಸಂಖ್ಯೆ: 
346/2015 ರಲ್ಲಿ ಪ್ರಕರಣ ದಾಖಲಿಸಿರುತ್ತಾರೆ. 
ಆಯೋಗದಿಂದ ತೀರ್ಪು ಬಂದಿರುವುದಿಲ್ಲ. . 

ಶ್ರೀ ಮಲ್ಲಿಕಾರ್ಜುನಯ್ಯ, ಸಹ ಶಿಕ್ಷಕರು, 
ದೇಶೀಯ ವಿದ್ಯಾಪೀಠ ಬಾಲಕರ ಪ್ರೌಢಶಾಲೆ 
ಇವರ ಬಡ್ತಿಯ ವಿಚಾರ ಕುರಿತು ಆಯುಕ್ತರು, 
ಸಾರ್ವಜನಿಕ ಶಿಕ್ಷಣ ಇಲಾಖೆ, ಬೆಂಗಳೂರು 


ಇವರ ಮುಂದೆ 23/2015ರಲ್ಲಿ ಪ್ರಕರಣ 
ದಾಖಲಿಸಿದ್ದು, ದಿನಾಂಕ: 22-01-2016 ರಲ್ಲಿ 
ಮೇಲ್ಮನವಿ ಪ್ರಾಧಿಕಾರಿಗಳು ಸದರಿ 
ಅರ್ಜಿಯನ್ನು ತಿರಸ್ಕರಿಸಿರುತ್ತಾರೆ. 

ಶ್ರೀ ಮಲ್ಲಿಕಾರ್ಜುನಯ್ಯ. ಸಶಿ, ದೇಶೀಯ 
ವಿದ್ಯಾಪೀಠ ಬಾಲಕರ ಪ್ರೌಢಶಾಲೆ, 


ಚಿಕ್ಕನಾಯಕನಹಳ್ಳಿ ಇವರು ರಾಜ್ಯ" ಉಚ್ಚಿ 
ನ್ಯಾಯಾಲಯದಲ್ಲಿ 'ರಿಟ್‌ ಅರ್ಜಿ ಸಂಖ್ಯ : 
12295/2016ರಲ್ಲಿ ದಾವೆ ದಾಖಲಿಸಿರುತ್ತಾರೆ. 


ನ್ಯಾಯಾಲಯದಲ್ಲಿ ಪ್ರಕರಣವು ವಿಚಾರಣಾ 


ಹಂತದಲ್ಲಿರುತ್ತದೆ. 
ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ಮತ್ತು 
ಅನುಸೂಚಿತ ಜಾತಿ. ಮತ್ತು ಅಸುಸೂಚಿತ ಪಂಗಡಗಳ 
ಆಯೋಗದಲ್ಲಿ ಪ್ರಕರಣ ಬಾಕಿ ಇದ್ದುದರಿಂದ ಬಡ್ತಿ 
ನೀಡದೇ ಆಯುಕ್ತಾಲಯದ ಕಛೇರಿ ಪತ್ರ ದಿನಾಂಕ: 05- 


06-2018ರಲ್ಲಿ ಪ್ರಸ್ತಾವನೆಯನ್ನು 
L | ಹಿಂದಿರುಗಿಸಲಾಗಿರುತ್ತದೆ. 
ದೇಶೀಯ ವದ್ಯಾಪೀರ | ಆಯುಕ್ತರ ಕಛೇರಿಗೆ ಒಂದು ಬಾರಿ ಮತ್ತು 
ಇ) | ಸಂಸ್ಥೆಯಲ್ಲಿ ಕಳೆದ. 3 ಉಪನಿರ್ದೇಶಕರು (ಆಡಳಿತುಸಾ-ಶಿ.ಇಲಾಖೆ ರವರ 
ವರ್ಷಗಳಿಂದ ಎಷ್ಟು ಬಾರಿ| ಹಂತದಲ್ಲಿ 02 ಬಾರಿ ಪ್ರಸ್ತಾವನೆ ಸಲ್ಲಿಕೆಯಾಗಿರುತ್ತೆದೆ. 
ಅನುಷೋದನಸೆ ''" ಕೋರಿ _ 
ಪ್ರಸ್ಥಾವನೆ ಸಲ್ಲಿಸಲಾಗಿದೆ; - 
7 ಅನುಮೋದನ ವನೇಡದಿದಲ್ಲಿ ಉಪ ಪ್ರಶ್ನೆ (ಆ) ರಂತೆ 
ಕಾರಣಗಳೇನು; ‘ > 
೫) [ಯಾವ ೨ ಕಾಲಮತಿಯಲ್ಲಿ | ಉಪ ಪ್ರಶ್ನ(ಅ)ರಲ್ಲಿನ ವಿವರಣಿಯನ್ನಯ ಕಾಲಮಿತಿಯ 
ಅನುಮೋದನೆ ಪ್ರಶ್ನೆ ಉದ್ಮವಿಸುವುದಿಲ್ಲ. 
| ನೀಡಲಾಗುವುದು; 
ಮುಖ್ಯೋಪಾಧ್ಯಾಯರು ಸದರಿ 5 ಫ್ರೀ ಮಲ್ಲಿಕಾರ್ಜುನಯ್ಯ, ಸಹ ಶಿಕ್ಷಕರು, 
| ಹುದ್ದೆಯಿಂದ ದೇಶೀಯ ವಿದ್ಯಾಪೀಠ ಬಾಲಕರ ಪ್ರೌಢಶಾಲೆ, 
, ಅನುಮೋದನೆಗೊಳದೆ ಚಿಕ್ಕನಾಯಕನಹಳ್ಳಿ ಇವರ ಜನ್ಮ ದಿನಾಂಕ: 
ನಿವೃತ್ತಿಯಾದರೆ ಅವರಿಗೆ 01-06-1958 ಆಗಿದ್ದ, ದಿನಾಂಕ: 31-05- 
ಊ) 'ವೇತನ ಸೌಲಭ್ಯ 2018ಕ್ಕೆ ವಯೋ ನಿವೃತ್ತಿ ಹೊಂದಿರುತ್ತಾರೆ. 
ಕಡಿತವಾಗಲಿದ್ದ, ಅದನ್ನು > ಸೇವಾ ವಿರತ ಶಿಕ್ಷಕರಿಗೆ ಆಡಳಿತ ಮಂಡಳಿ 
ಸರಿದೂಗಿಸಲು ಸರ್ಕಾರ ನೀಡಿದ ಬಡ್ತಿಯನ್ನು ಇಲಾಖೆಯಿಂದ | 
ಕೈಗೊಂಡ ಕ್ರಮಗಳೇನು? ನಿಯಮಾನುಸಾರ ಅನುಮೋದನೆಯಾದ 
p --ದಿನಾಂಕದಿಂದ ಮುಖ್ಯ ಶಿಕ್ಷಕರ ಬಡಿ ವೇತನ 
ಪಡೆಯಲು ಅರ್ಹರಿರುತ್ತಾರೆ. 
ಮುಖ್ಯ ಶಿಕ್ಷಕರ ಬಡ್ತಿ ಇಲಾಖೆಯಿಂದ 


ಅನುಮೋದನೆಗೊಳ್ಳದೆ ನಿವೃತ್ತಿ ಹೊಂದಿದರೆ, ನಿವೃತ್ತಿ 


ಹೊಂದಿದ ಶಿಕ್ಷಕರಿಗೆ ಸರ್ಕಾರದಿಂದ . ಆರ್ಥಿಕ 
ಸೌಲಭ್ಯಗಳನ್ನು ಸರಿದೂಗಿಸುವ - ಪುಶ್ನೆ 
ಉದ್ಮವಿಸುವುದಿಲ್ಲ. 

ಸಂಖ್ಯೆ: ಇಪಿ 68 ಎಸ್‌ಇಎಸ್‌ 2020 

ಸು೦ಖ್ಯ ನಿಸ ಸ್‌ 20 ಎ ee 


(ಎಸ್‌. ಸುರೇಶ್‌ ಕುಮಾರ್‌) 
ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ 
ಹಾಗೂ ಸಕಾಲ ಸಚಿವರು. 


